ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಬೀದರ್‌ ಜಿಲ್ಲೆಯ ಜಿಲ್ಲಾ ಪಂಚಾಯತ್‌ ಸಂಕೀರ್ಣದ ಬಗ್ಗೆ 
ಶ್ರೀ ವಿಜಯಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕೇತು - 


712 (165) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಜಿಲ್ಲಾ ಪಂಚಾಯತ್‌ ಸಂಕೀರ್ಣ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ 
ನೀಡಲಾಗಿದೆಯೇ ; ನೀಡಿದ್ದಲ್ಲಿ, ಸಂಕೀರ್ಣ ನಿರ್ಮಾಣಕ್ತೆ ಎಷ್ಟು ಅನುದಾನ ಮಂಜೂರಾಗಿದೆ; 


Om! 


(ಆ) ಬೀದರ್‌ ಜಿಲ್ಲಾ ಪಂಚಾಯತಿ ಸಂಕೀರ್ಣ ನಿರ್ಮಾಣ ಮಾಡಲಾಗಿದೆಯೇ ; ಸಂಕೀರ್ಣ ನಿರ್ಮಾಣಕ್ಕೆ 
ವಿಳ೦ಬವಾಗಿದ್ದಲ್ಲಿ ಕಾರಣಗಳೇನು ; 


(ಇ) ಬೀದರ್‌ ಜಿಲ್ಲಾ ಪಂಚಾಯತಿ ಸಂಕೀರ್ಣಕ್ಕೆ ಬಿಡುಗಡೆಯಾದ ಅನುದಾನದ ಪೈಕಿ ಎಷ್ಟು ಖರ್ಚಾಗಿದೆ 
? (ವಿವರ ನೀಡುವುದು) 


